ಕರ್ನಾಟಕ ವಿಧಾನ ಪರಿಷತ್ತು 


105 


ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ 


ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಉತ್ತರಿಸಬೇಕಾದ ದಿನಾಂಕ 21-09-2020 
ಪಶ್ನೆ 7] ಉತ್ತರ 
(ಅ) | ರಾಜ್ಯದಲ್ಲಿ ಕಳೆದ '3 ವರ್ಷಗಳಿಂದ ಯಾವ್‌ ಮಾಷ ಉನ್ನತ '`'ಠಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 
ವಿಶ್ವವಿದ್ಧಾನಿಲಯಗಳಲ್ಲಿ ಅಕ್ರಮ ನೇಮಕಾತಿ, ಭ್ರಷ್ಟಾಚಾರ ಕಾರ್ಯನಿರ್ವಹಿಸುತ್ತಿರುವ 19 ಸಾರ್ವಜನಿಕ 


ಮತ್ತು ನಕಲಿ ಅಂಕಪಟ್ಟಿ ಪ್ರಕರಣಗಳು ಪತ್ತೆಯಾಗಿವೇ; 
(ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) | ಹಾಗಿದ್ದಲ್ಲಿ, ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರ] 


ಯಾರ್ಯಾರು; (ವಿಶ್ವವಿದ್ಯಾಲಯಗಳವಾರು ಮಾಹಿತಿ 
ಒದಗಿಸುವುದು) 

(ಇ) ಗಾ ಪ್ರಕರಣಗಳಲ್ಲಿ  ಭಾಗಿಯಾದವರ ವಿರುದ್ಧ 
ಸರ್ಕಾರವು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳ ವಿರುದ್ಧ 


ಯಾವ ಯಾವ ಶಿಸ್ಲಿನ ಕ್ರಮಗಳನ್ನು ಹಾಗೂ ಯಾರ 
ಯಾರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿದೆ; (ವಿವರ 
ನೀಡುವುದು) 


ವಿಶ್ವವಿದ್ಯಾಲನಿಲಯಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ಅಕ್ರಮ ನೇಮಕಾತಿ ಪ್ರಕರಣಗಳು ಹಾಗೂ ನಕಲಿ ಅಂಕಪಟ್ಟಿ 
ಪ್ರಕರಣಗಳು ನಡೆದಿರುವುದಿಲ್ಲ. 


ಆದರೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ 
ಆಧಾರದ ಸೇವೆಗಳನ್ನು ಒದಗಿಸುತ್ತಿರುವ ಕೆಲವು ಸಂಸ್ಥೆಗಳಿಗೆ 
Double Payment ಮಾಡಿರುವ ಬಗ್ಗೆ ರಾಜ್ಯ ಲೆಕ್ಕಪತ್ರ 
ಪರಿಶೋಧನೆ ಇಲಾಖೆಯು 2016ರಲ್ಲಿ ವರದಿ ನೀಡಿದ್ದು, 
ಅದರನ್ವಯ ಸದರಿ ಪ್ರಕರಣದಲ್ಲಿ ಭಾಗಿಯಾದ ಡಾ. 
ಬಿ.ಕೆ.ಸುರೇಶ್‌, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯ ಶಾಸ್ತ್ರ 
ವಿಭಾಗ ಇವರನ್ನು ದಿನಾಂಕ:27.06.2016ರಂದು 
ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 
ಮುಂದುವರೆದು, ಸದರಿಯವರ ವಿರುದ್ಧ ತುಮಕೂರು ಹೊಸ 
ಬಡಾವಣೆ ಪೊಲೀಸ್‌ ಠಾಣೆಯಲ್ಲಿ ಎಫ್‌.ಐ.ಆರ್‌. ನ್ನು 
ದಾಖಲಿಸಲಾಗಿರುತ್ತದೆ. 

ಆದರೆ, ಸದರಿಯವರ ವಿರುದ್ದದ ಆರೋಪಗಳ ಕುರಿತು 
ವಿಶ್ವವಿದ್ಧಾಲಯದಿಂದ ಇಲಾಖಾ ವಿಚಾರಣೆ ನಡೆಸಿ, 
ನ್ಯಾಯಾಲಯದ ಅಂತಿಮ ತೀರ್ಮಾನವನ್ನು ಕಾಯ್ದಿರಿಸಿ, 
ಅವರ ಎರಡು ವಾರ್ಷಿಕ ವೇತನಗಳನ್ನು ತಡೆಹಿಡಿದು, 
ಸೇವೆಯಿಂದ ಅಮಾನತ್ತುಗೊಳಿಸಿದ ಆದೇಶವನ್ನು 
ಹಿಂಪಡೆದು, ದಿನಾಂಕ:21.04.2017ರಲ್ಲಿ ಕರ್ತವ್ಯಕ್ಕೆ ವರದಿ 
ಮಾಡಿಕೊಳ್ಳಲು ಆದೇಶ ಹೊರಡಿಸಲಾಗಿದೆ. 


(ಈ) | ರಾಜ್ಯದ ವಿಶ್ವವಿದ್ಯಾಲಯೆಗಳನ್ನು ಭ್ರಷ್ಟಾಚಾರ ಮುಕ್ತ ಮತ್ತು 
ಪಾರದರ್ಶಕ ಆಡಳಿತ ನಡೆಸುವಂತೆ ಮಾಡಲು ಸರ್ಕಾರ 


ಕೈಗೊಳ್ಳಲಿರುವ ಕ್ರಮಗಳೇನು? 


| ಕುಸಿಯುತ್ತಿರುವುದನ್ನು 


ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ 
ವಿಶ್ವವಿದ್ಯಾಲಯಗಳಲ್ಲಿ ಕುಲಸಚಿವರು (ಆಡಳಿತ)/ 
ಕುಲಸಚಿವರು (ಮೌಲ್ಯಮಾಪನ) ಹುದ್ದೆಗಳಿಗೆ ಬೋಧಕರ 
ವೃಂದದ ಪ್ರಾಧ್ಯಾಪಕರುಗಳನ್ನು ನೇಮಕ ಮಾಡಲಾಗುತ್ತಿರುವ 
ಕಾರಣ, ವಿಶ್ವವಿದ್ಯಾಲಯದ ಆಡಳಿತದಲ್ಲಿ ಹೆಚ್ಚಿನ ಅನುಭವದ 
ಕೊರತೆ ಉಂಟಾಗಿ, ಆಡಳಿತ ನಿರ್ವಹಣೆ 
ಗಮನಿಸಿ, ರಾಜ್ಯದ 
ವಿಶ್ವವಿದ್ಯಾಲಯಗಳಿಗೆ ಅಖಿಲ ಭಾರತ ಸೇವೆಗೆ ಸೇರಿದ ಒಬ್ಬ, 


ಅಧಿಕಾರಿಯನ್ನು ಅಥವಾ ಹಿರಿಯ ಶ್ರೇಣಿ ಮತ್ತು ಮೇಲಿನ 


ಸಂಖ್ಯೆ: ಇಡಿ 267 ಯುಎನ್‌ಇ 2020 


ಗ್ರೂಪ್‌-ಎ ಅಧಿಕಾರಿಯ ದರ್ಜೆಗಿಂತ ಕಡಿಮೆ ಇಲ್ಲದ 
ಕರ್ನಾಟಕ ಆಡಳಿತ ಸೇವೆಗೆ ಸೇರಿದ ಒಬ್ಬ ಅಧಿಕಾರಿಯನ್ನು 
ವಿಶ್ವವಿದ್ಯಾಲಯದ ಕುಲಸಚಿವ (ಆಡಳಿತ) ಹುದ್ದೆಗೆ ನೇಮಕ 
ಮಾಡಲು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ 
ಅಧಿನಿಯಮ 2000ಕ್ಕೆ ತಿದ್ದುಪಡಿ ಮಾಡಲಾಗಿದ್ದು 
ಅದರನ್ವಯ ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 
ಐ.ಎ.ಎಸ್‌. ಶ್ರೇಣಿಯ ಅಧಿಕಾರಿಯನ್ನು ಕರ್ನಾಟಕ 
ವಿಶ್ವವಿದ್ಯಾಲಯಕ್ಕೆ ಐ.ಎಫ್‌.ಎಸ್‌. ಶ್ರೇಣಿಯ ಅಧಿಕಾರಿಯನ್ನು 
ಹಾಗೂ ಮಂಗಳೂರು ಮತ್ತು ಬೆಂಗಳೂರು ಉತ್ತರ 
ವಿಶ್ವವಿದ್ಯಾಲಯಗಳಿಗೆ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ 
ಅಧಿಕಾರಿಗಳನ್ನು ಕುಲಸಚಿವ (ಆಡಳಿತ) ಹುದ್ದೆಗೆ ನೇಮಕ 
ಮಾಡಲಾಗಿರುತ್ತದೆ. 

ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ 
ವಿಶ್ವವಿದ್ಯಾಲಯಗಳ ಕಾಲೇಜುಗಳ ಸಂಯೋಜನಾ 
ಪ್ರಕ್ರಿಯೆಯನ್ನು ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸುವ 
ಸಲುವಾಗಿ ಏಕರೂಪ ಮಾದರಿಯಲ್ಲಿ ಸ್ಥಳೀಯ ವಿಚಾರಣಾ 
ಸಮಿತಿ ವರದಿಯನ್ನು ಸಿದ್ದಪಡಿಸಲು, ಆನ್‌ ಲೈನ್‌ 
ಮುಖಾಂತರ ಅರ್ಜಿ ಸಲ್ಲಿಸಲು ಇಡಿ 34 ಇಜಿಓವಿ 2020, 
ದಿನಾಂಕ:22.06.2020ರಲ್ಲಿ ಆದೇಶ ಹೊರಡಿಸಲಾಗಿರುತ್ತದೆ. 
ನೇರ ನೇಮಕಾತಿಯಲ್ಲಿ ಜರುಗಬಹುದಾದ ಅವ್ಯವಹಾರವನ್ನು 
ತಡೆಗಟ್ಟಲು ಸರ್ಕಾರದ ಆದೇಶ ಸಂ. ಇಡಿ 136 ಯುಎನ್‌ಇ 
2017, ದಿನಾಂಕ:03.06.2019ರಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ 
ಬೋಧಕ ವೃಂದದ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರದ ಮೂಲಕ ಭರ್ತಿ ಮಾಡಿಕೊಳ್ಳುವಂತೆ 
ಆದೇಶಿಸಲಾಗಿದೆ. 


(ಡಾ: ಅಶ್ವ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ೩ ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ. ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


